ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಗುರುವಾರ, ದಿನಾಂಕ : 24 ನೇ ಸೆಪ್ಟೆಂಬರ್‌, 2020 


ಅಬಕಾರಿ ಇಲಾಖೆಯ ತೆರಿಗೆ ಬಾಕಿ ಬಗ್ಗೆ 
ಶ್ರೀ ಎನ್‌. ಅಪ್ಪಾಜಿಗೌಡ(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) - 
428 (502) ಮಾನ್ಯ ಅಬಕಾರಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಕಳೆದ 3 ವರ್ಷಗಳಿಂದ ವಿವಿಧ ವರ್ಗಗಳ ಪರವಾನಗಿಯಿಂದ /ಅಬಕಾರಿ ಗುತ್ತಿಗೆದಾರರಿಂದ ಹಾಗೂ ಡಿಸ್ನಲರಿಗಳಿಂದ 
ಅಬಕಾರಿ ಇಲಾಖೆಗೆ ಬರಬೇಕಾಗಿರುವ ಬಾಕಿ ತೆರಿಗೆ ಹಣವೆಷ್ಟು; (ಡಿಸ್ಪಲರಿವಾರು/ಕಂಪನಿವಾರು/ಇವುಗಳ 
ಮಾಲೀಕರು/ಸಂಪೂರ್ಣ ಮಾಹಿತಿ ನೀಡುವುದು) 


(ಆ) ಈ ಬಾಕಿ ಉಳಿಸಿಕೊಂಡಿರುವ ತೆರಿಗೆ ಹಣವನ್ನು ಇಲ್ಲಿಯವರೆಗೂ ವಸೂಲು ಮಾಡದಿರಲು ಕಾರಣವೇನು; ಈ ಬಗ್ಗೆ ಸರ್ಕಾರ 
ತೆಗೆದುಕೊಂಡಿರುವ ಕ್ರಮವೇನು ಎಷ್ಟು ವರ್ಷಗಳ ಬಾಕಿ ಇಟ್ಟುಕೊಂಡಿದ್ದಾರೆ. (ವಿವರ ನೀಡುವುದು) 


(ಇ) ಬಾಕಿ ಉಳಿಸಿಕೊಂಡಿರುವ ತೆರಿಗೆ ಹಣವನ್ನು ಎಷ್ಟು ದಿವಸಗಳಲ್ಲಿ ವಸೂಲು ಮಾಡಲಾಗುವುದು; (ವಿವರ ನೀಡುವುದು) 


(ಈ) ಈ ಹಿಂದೆ ಅಬಕಾರಿ ಇಲಾಖೆಯಿಂದ ಸಾರ್ವಜನಿಕ ಲೆಕ್ಕ ಪತ್ರ ಸಮಿತಿಯ ಮುಂದೆ ಪ್ರಕರಣಗಳಿರುವ ಅಂಶವನ್ನು ಅಬಕಾರಿ 
ಇಲಾಖೆ ಆಯುಕ್ತರು ಸ್ಪಷ್ಟಪಡಿಸಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಅಂತಹ ಪ್ರಕರಣಗಳು ಎಷ್ಲಿವೆ? (ಸಂಪೂರ್ಣ ವಿವರ 
ನೀಡುವುದು) 


